ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 
ಉತ್ತರಿಸುವ ಸಚಿವರು 


ಉತ್ತರಿಸುವ ದಿನಾಂಕ 


: 1290 

: ಶ್ರೀಹೆಚ್‌. ಎಂ. ರಮೇಶ್‌ ಗೌಡ 

: ಮಾನ್ಯ ಪೌರಾಡಳಿತ, ತೋಟಗಾರಿಕೆ ಮತ್ತು ರೇಷ್ಮೆ 
ಸಚಿವರು 

: 17.03.2020 


ಕ್ರ. 
ಸಂ 


ಪ್ರಶ್ನೆ 


ಉತ್ತರ 1 


ಅ) 


ಆ) 


ರಾಜದ ಅನಣ ಇಡ ತಂಗನ 
ಬಿಳಿ ಹುಳಗಳ ಹಾವಳಿಯಿಂದ ಬಾಧಿತಗೊಂಡಿರುವುದು ಸರ್ಕಾರದ ಗಮನಕ್ಕೆ 


ಮರಗಳಿಗೆ 

ಹಾವಳಿಯಿಂದ ಸಾವಿರಾ' 
ತೆಂಗಿನ ಮರಗಳು 
ಒಣಗುತ್ತಿರುವುದು ಸರ್ಕಾರ 
ಗಮನಕ್ಕೆ ಬಂದಿದೆಯೇ 
ಬಂದಿದಲ್ಲಿ ಸರ್ಕಾ 
ತೆಗೆದುಕೊಂಡ ಕ್ರಮಗಳೇನು; 
ತೋಟದಿಂದ ತೋಟಕ್ಕ 


ರಾಜ್ಯದ ಅನೇಕ ಕಡ ತೆಂಗಿನ ಮರಗಳಿಗೆ ಬಿಳಿಹುಳಗಳ 
ಬಂದಿರುತ್ತದೆ, ಆದರೆ ಮರಗಳು ಒಣಗುವುದಿಲ್ಲ. 


ಸದರಿ ಕೀಟ ಬಾಧೆಯು ತೆಂಗು ಬೆಳೆಯಲ್ಲಿ ಕಳೆದ 3 
ವರ್ಷಗಳಿಂದ ಕಂಡು ಬಂದಿದ್ದು ಕೀಟಿ ಬಾಧೆಯ ಬಗ್ಗೆ ಜಾಗೃತಿ 
ಹಾಗೂ ವಿಯಂತ್ರಣ ಕ್ರಮಗಳ ಕುರಿತು ತೆಂಗು ಬೆಳೆಯುವ 
ಜಿಲ್ಲೆಗಳ ಇಲಾಖಾ ಅಧಿಕಾರಿಗಳಿಗೆ ಹಾಗೂ ರೈತರಿಗೆ ವಿಷಯ 
ತಜ್ನರಿಂದ ತರಬೇತಿ ಕಾರ್ಯಕ್ರಮಗಳನ್ನು ಕೈಗೊಳ್ಳಲಾಗಿದೆ. 


ಮಾರ್ಗೋಪಾಯಗಳೇನು; 


ಹರಡುತ್ತಿರುವ ಈ ರೋಗದ ಕ್ರಮಗಳನ್ನು ಕೈಗೊಳ್ಳಲು ಜಿಲ್ಲಾ ಮತ್ತು ಹೋಬಳಿ ಮಟ್ಟದಲ್ಲಿ |: 
ಹತೋಟಿಗೆ ಸರ್ಕಾರ ಕೈಗೊಂಡ ತರಭೇತಿ ಕಾರ್ಯಕ್ರಮಗಳ ಮೂಲಕ ರೈತರಿಗೆ 1! ಬೆಳೆಗಾರರಿಗೆ 


ಬಿಳಿ ನೊಣ ಕೀಟ ಬಾಧೆ ನಿಯಂತ್ರಣ ಕುರಿತು ಹತೋಟಿ 


ಜಾಗೃತಿ ಮೂಡಿಸಲಾಗಿರುತ್ತದೆ. 
ಹತೋಟಿ ಕ್ರಮಗಳು: 


* ಹಳದಿ ಬಣ್ಣದ ಅಂಟು ಬಲೆಗಳ ಅಳವಡಿಕೆ 

* ಶೇ.0೦.5 ಬೇವಿನ ಎಣ್ಣೆಯನ್ನು ಸಿಂಪಡಿಸುವುದು 

* ಬಿಳಿ ಹುಳುಗಳ ಹಾವಳಿಯಿಂದ ಉಂಟಾಗುವ 
ನಂತರದ ಪರಿಣಾಮವಾದ ಎಲೆಗಳ ಮೇಲೆ 
ಹರಡಿಕೊಳ್ಳುವ ಸೂಟಿ ಮೋಲ್ಡ್‌ ಎಂಬ 
ಶಿವೀಂಧ್ರವನ್ನು ತೆಗೆಯಲು ಶೇ.1 ರಷ್ಟು ಸ್ಕಾಚ್‌ 
ದ್ರಾವಣವನ್ನು ಸಿಂಪಡಿಸುವುದು. 

* ಬಿಳಿನೊಣ ಕೀಟ ಬಾಧೆಯನ್ನು ಜೈವಿಕ ಪದ್ಧತಿಯಲ್ಲಿ 
ಪರಾವಲಂಬಿ £ಗcarsia Guadeloupe ಕೀಟದ 
ಮೂಲಕ ನೈಸರ್ಗಿಕ ನಿಯಂತ್ರಣೆ ಮಾಡುವುದು 

* ಬಾಧಿತ ಮರಗಳಿಗೆ ನೀರು ಸಿಂಪಡಣೆ ಮಾಡುವುದು. 


ಇ) 


ತೆ೦ಂಗನ್ನು ಉತ್ತೇಜಿಸಲು ಸರ್ಕಾರ 
ಯಾವ ಕ್ರಮ ಕೈಗೊಂಡಿದೆ? 


ತೆಂಗನ್ನು ಉತ್ತೇಜಿಸಲು ಸರ್ಕಾರ ಈ ಕೆಳಕಂಡ ಕ್ರಮಗಳನ್ನು 
ಕೈಗೊಂಡಿರುತ್ತದೆ. 

* ಇಲಾಖೆಯ ವಿವಿಧ ಸಸ್ಯ್ಕಾಗಾರಗಳಲ್ಲಿ ಉತ್ಕಷ್ಟ 
ಗುಣಮಟ್ಟದ ತೆಂಗು ಸಸಿಗಳನ್ನು ಉತ್ಪಾದಿಸಿ ರೈತರಿಗೆ 
ವಿತರಿಸಲಾಗುತ್ತಿದೆ. 

* ತೆಂಗು ಅಭಿವೃದ್ಧಿಗಾಗಿ ಪ್ರಾತ್ಯಕ್ಷತೆ ತಾಕುಗಳ ನಿರ್ಮಾಣ 


() 


ಮತ್ತು ನಿರ್ವಹಣೆ ಮಾಡಲು ರೂ.17500/ ಪ್ರತಿ 
ಹೆಕ್ಟೇರ್‌ ಗೆ ಎರಡು ಕಂತುಗಳಲ್ಲಿ ಸಹಾಯಧನ 
ಒದಗಿಸಲಾಗುತ್ತಿದೆ. 

* ತೆಂಗು ಮರುನಾಟಿ ಮತ್ತು ಪುನಃಶ್ಚೇತನ 
ಕಾರ್ಯಕ್ರಮಕ್ಕೆ ರೂ.4,750/-ಪ್ರತಿ ಹೆಕ್ಟೇರ್‌ ಗೆ 
ಸಹಾಯಧನ ಒದಗಿಸಲಾಗುತ್ತಿದೆ. 

* ತೆಂಗು ಪ್ರದೇಶ ವಿಸ್ತರಣೆಯನ್ನು ಉತ್ತೇಜಿಸಲು 
ಶೇ.50ರಷ್ಟು ಸಹಾಯಧನ ಒದಗಿಸಲಾಗುತ್ತಿದೆ 

* ನೀರಾ ಸಂಸ್ಕರಣ ಘಟಕ ನಿರ್ಮಾಣಕ್ಕೆ ಶೇ.50ರಷ್ಟು 
ಸಹಾಯಧನ ಒದಗಿಸಲಾಗುತ್ತಿದೆ. 

* ತೆಂಗು ತೋಟಗಳಿಗೆ ಹನಿ ನೀರಾವರಿ ಅಳವಡಿಕೆಗೆ 
ಶೇ.90ರಷ್ಟು ಸಹಾಯಧನ ಒದಗಿಸಲಾಗುತ್ತಿದೆ. 

* ತೆಂಗು ಬೆಳೆಯಲ್ಲಿ ಯಾಂತ್ರೀಕರಣಕೆ ಸಣ್ಣ, ಮಧ್ಯಮ, 
ಮಹಿಳಾ, ಪರಿಶಿಷ್ಠ ಜಾತಿ ಮತ್ತು ಪರಿಶಿಷ್ಟ ಪಂಗಡದ 
ಫಲಾನುಭವಿಗಳಿಗೆ ಶೇ.50ರಷ್ಟು ಹಾಗೂ ಇತರೆ ವರ್ಗದ 
ಫಲಾನುಭವಿಗಳಿಗೆ ಶೇ40ರಷ್ಟು ಸಹಾಯಧನ 
ಒದಗಿಸಲಾಗುತ್ತಿದೆ. 


HORTI 122 HGM 2020 


(ನಾರಾಯಣ ಗೌಡ) 
ಪೌರಾಡಳಿತ, ತೋಟಗಾರಿಕೆ ಮತ್ತು ರೇಷ್ಮೆ ಸಚಿವರು 


